ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1540 | 
ಸದಸ್ಯರ ಹೆಸರು ಶ್ರೀ ಸಲೀಂ ಅಹಮದ್‌ 
|  (ಸೈಳೀಯ ಸಂಸ್ಥೆಗಳ ಕೇತು) 
ಉತ್ತರಿಸಬೇಕಾದ ದಿನಾಂಕ 16-03-2022 
ಉತ್ತರಿಸುವ ಸಚಿವರು ತಂದಾಯ ಸಚಿವರು 
i ಪ್ರಶ್ನೆ | ಉತ್ತರ 
(ಅ) 2020-21 ರಲ್ಲಿ ಉಂಟಾದ ಅತಿವೃಷ್ಠಿಯಿ೦ದ | 2020ನೇ ಸಾಲಿನ ಆಗಸ್ಟ್‌ ರಿಂದ ಅಕ್ಸ್ಕೋಬರ್‌ವರೆಗೆ 
ಧಾರವಾಡ, ಗದಗ, ಹಾವೇರಿ ಜಿಲ್ಲೆಗಳಲ್ಲಿ | ಉಂಟಾದ. ಅತಿವೃಷ್ಟಿಯಿಂದ ಧಾರವಾಡ 


ಹಾನಿಗೊಳಗಾದ ರೈತರ ಸಂಖ್ಯೆ ಎಷ್ಟು ಹಾಗೂ 
ಜಮೀನಿನ ವಿಸೀರ್ಣವೆಷ್ಟು; ವಿಶೇಷವಾಗಿ 
ಮೆಣಸಿನಕಾಯಿ ಫಸಲಿಗೆ ಹಾನಿಯಾದ ವಿವರ 
ನೀಡುವುದು; 


ಜಿಲ್ಲೆಯಲ್ಲಿ 2,06,664 ಹೆಕ್ಟೇರ್‌, ಗದಗ ಜಿಲ್ಲೆಯಲ್ಲಿ 
203,525 ಹೆಕ್ಟೇರ್‌ ಹಾಗೂ ಹಾವೇರಿ ಜಿಲ್ಲೆಯಲ್ಲಿ 
32912 ಹೆಕ್ಟೇರ್‌ ಬೆಳೆಹಾನಿಯಾಗಿದ್ದು, 
ವಿಶೇಷವಾಗಿ ಮೆಣಸಿನಕಾಯಿ ಫಸಲಿಗೆ ಧಾರವಾಡ 
ಜಿಲ್ಲೆಯಲ್ಲಿ 401431 ಹೆಕ್ಟೇರ್‌, ಗದಗ ಜಿಲ್ಲೆಯಲ್ಲಿ 
11,246 ಹೆಕ್ಟೇರ್‌ ಹಾಗೂ ಹಾವೇರಿ ಜಿಲ್ಲೆಯಲ್ಲಿ 


1 153 ಹೆಕ್ಟೇರ್‌ ಬೆಳೆಹಾನಿಯಾಗಿದೆ. 


(ಆ) ಇದರಿಂದ ರೈತರ ಆರ್ಥಿಕ ಸ್ಥಿತಿ 
ಸಂಪೂರ್ಣವಾಗಿ &ೀಣಿಸಿದ್ದು ರೈತರಿಗೆ ಉಂಟಾದ 
ಸಷ್ಠವನ್ನು ಭರಿಸಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇಮಃ; 


2020ನೇ ಸಾಲಿನಲ್ಲಿ ಅತಿವೃಷ್ಟಿಯಿಂದ ಉಂಟಾದ 
ಬೆಳೆಹಾನಿಗೆ ಕೇಂದ್ರ ಸರ್ಕಾರದ SRF / NDRF 
ಮಾರ್ಗಸೂಚಿಯನ್ವಯ ಪ್ರತಿ ಹೆಕ್ಟೇರ್‌ಗೆ ಈ 


ಕೆಳಕಂಡ ದರದಲ್ಲಿ ಇನ್‌ಪುಟ್‌ ಸಬ್ಬಿಡಿ 
ಪಾವತಿಸಲಾಗಿದೆ: p 

ಚೆಳೆ ವಿಧ ಮಾರ್ಗಸೂಚಿ ದರ. 
ಮಳೆಯಾಶ್ರಿತ ರೂ.6,800/- 
ನೀರಾವರಿ ರೂ.13,500/- 
ಬಹುವಾರ್ಜಿಕ ರೂ.18,000/- 


ಮೇಲ್ಕಂಡ ದರದಲ್ಲಿ ಇನ್‌ಪುಟ್‌ ಸಬ್ಬಿಡಿ' 
ಮೊತ್ತವನ್ನು ಪ್ರತಿ ರೈತರಿಗೆ ಗರಿಷ್ಠ 2 ಹೆಕ್ಟೇರ್‌ಗೆ 
ಸೀಮಿತಗೊಳಿಸಿ ಪಾವತಿಸಲಾಗಿದೆ. 


(ಇ) ಭರಿಸಿದಲ್ಲಿ, ಎಷ್ಟು 
.ಪರಿಹಾರವನ್ನು ನೀಡಲಾಗಿದೆ? 


ಜನ ರೈತರಿಗೆ 


ಅತಿವೃಷ್ಠಿ ! ಪ್ರವಾಹದಿಂದ ಉಂಟಾದ ಬೆಳೆಹಾನಿ 


| ವಿವರವನ್ನು ಪರಿಹಾರ ತಂತ್ರಾಂಶದಲ್ಲಿ ದಾಖಲಿಸಿ 


ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ ನೇರವಾಗಿ 
ಇನ್‌ಪುಟ್‌ ಸಬ್ಬಿಡಿ ಮೊತ್ತ ಜಮೆಯಾಗುತ್ತದೆ. 
ಅದರಂತೆ ಧಾರವಾಡ ಜಿಲ್ಲೆಯಲ್ಲಿ 1,12,411 
ದೈತರಿಗೆ ರೂ.1004ಕೋಟಿ, ಗದಗ ಜಿಲ್ಲೆಯಲ್ಲಿ 
1,12,377 ರೈತರಿಗೆ ರೂ.118.25 ಕೋಟಿ ಹಾಗೂ 
ಹಾವೇರಿ "ಜಿಲ್ಲೆಯಲ್ಲಿ 19,928 ರೈತರಿಗೆ ರೂ.10.71 
ಕೋಟಿ ಇನ್‌ಪುಟ್‌ ಸಬ್ಬಿಡಿ ನೇರವಾಗಿ ಬ್ಯಾಂಕ್‌ 
ಖಾತೆಗೆ ಜಮೆಮಾಡಲಾಗಿದೆ. 


(ಹುಷಿ ಇಲಾಖೆಯಿಂದ ವರ್ಗಾವಣಿಗೊಂಡಿದೆ) 
ಕಂಇ 114 ಟೆಎನ್‌ಆರ್‌ 2022 


_ 
ಯೌ 
೦ ಬ್ರಜ್‌ 
(ಆರ್‌. ಅಶೋಕ್‌) 
ಕಂದಾಯ ಸಚಿವರು 


